ರೈತರುಗಳ ಸಾಲಾಮನ್ನಾ ಬಗ್ಗೆ 
ಶ್ರೀ ಎನ್‌.ಎಸ್‌. ಬೋಸ್‌ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು):- 
12 (91) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) 2016-17 ರಿಂದ ಇಲ್ಲಿಯವರೆಗೂ ರಾಯಚೂರು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಿಂದ ಸಾಲಮನ್ನಾ ಮಾಡಿರುವ ರೈತರುಗಳ 


ಸಂಖ್ಯೆ ಎಷ್ಟು ; ಸಾಲ ಮನ್ನಾ ಮಾಡಿರುವ ಮೊತ್ತ ಎಷ್ಟು ; 
(ಆ) ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ೪.೨.5.N. ಸಂಘಗಳು ಎಷ್ಟು ; 


(ಇ) ರಾಯಚೂರಿನಲ್ಲಿರುವ ್ಣAPಲಬs ಹಾಗೂ TAPCMs ಹೊಂದಿರುವ ಆಸ್ತಿ ವಿವರ ಹಾಗೂ ಎರಡು ಸಂಸ್ಥೆಗಳು ಪಡೆದಿರುವ 
ಸಾಲದ ಮೊತ್ತ ಎಷ್ಟು ; ಈ ಎರಡು ಸಂಸ್ಥೆಗಳ ಪ್ರಸ್ತುತ ರೈತರಿಗೆ ಅನುಕೂಲಕ್ಕಾಗಿ ಹಮ್ಮಿಕೊಂಡಿರುವ ಯೋಜನೆಗಳು ಯಾವುವು; 


(ಈ) 2018-19ನೇ ಸಾಲಿನಲ್ಲಿ ರಾಯಚೂರು ಜಿಲ್ಲಾ ಸಹಕಾರಿ ಬ್ಯಾಂಕ್‌ ವತಿಯಿಂದ ಎಷ್ಟು ರೈತರುಗಳಿಗೆ ಸಾಲ ನೀಡಲಾಗಿದೆ; ಈ 


ಸಾಲದ ಒಟ್ಟು ಮೊತ್ತ ಎಷ್ಟು ; 


(ಊಉ) ರಾಯಚೂರಿನಲ್ಲಿರುವ ಆರ್‌.ಡಿ.ಸಿ.ಸಿ. ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯ ವಿವರ ನೀಡುವುದು? 


